ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 682(827) 

ಸದಸ್ಯರ ಹೆಸರು : ಶ್ರೀ. ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ 
ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ : 20-12-2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 

ಕ್ರ. ಪ್ರಶ್ನ ಉತ್ತರ 

ಸಂ. 

ಅ) ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ (ಆರ್‌.ಟಿ.ಇ) ಸರ್ಕಾರದ ಆದೇಶ ಸಂಖ್ಯೆ; ಇಡಿ 51 ಪಿಜಿಸಿ 2016 ದಿನಾಂಕ: 
ಆಡಿಯಲ್ಲಿ ಪ್ರವೇಶ ನೀಡುವಲ್ಲಿ | ೦8.02.2016 ಮತ್ತು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ರವರ 
ಅನುಸರಿಸಲಾಗುವ ಮಾನದಂಡಗಳೇನು; | ಸುತ್ತೋಲೆ ಸಂಖ್ಯೆ:ಪ್ರಾ.ಶಿಅ/ಆರ್‌.ಟಿ.ಇ/ಪ್ರವೇಶ ಪ್ರಕ್ರಿಯೆ/2021- 
(ಪೂರ್ಣ ವಿವರ ನೀಡುವುದು) 22/2020-21ರನ್ನಯ ಮಾನದಂಡಗಳನ್ನು ನಿಗಧಿಪಡಿಸಲಾಗಿದೆ. 

(ಪ್ರತಿ ಅನುಬಂಧ-೦1 ರಲ್ಲಿರಿಸಿದೆ.) 

ಆ) |ಕಳೆದ 3 ವರ್ಷಗಳಿಂದ ಖಾಸಗಿ ಶಿಕ್ಷಣ 
ಸಂಸ್ಥೆಗಳಲ್ಲಿ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2018-19ನೇ ಸಾಲಿನಿಂದ 2021-22ನೇ ಸಾಲಿನವರೆಗೆ ಆರ್‌.ಟಿ.ಇ 
(ಆರ್‌.ಟಿ.ಇ) ಅಡಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ | ಅಡಿ ಖಾಸಗಿ ಶಾಲೆಗಳಿಗೆ ದಾಖಲಾಗಿರುವ ಮಕ್ಕಳ ಜಿಲ್ಲಾವಾರು 
ಪ್ರವೇಶ ನೀಡಲಾಗಿದೆ; (ಜಿಲ್ಲಾವಾರು ವಿವರಗಳನ್ನು ಅನುಬಂಧ-ಂ2ರಲ್ಲಿರಿಸಿದೆ. 
ವಿವರಗಳನ್ನು ನೀಡುವುದು) 

ಇ) | ಸದರಿ ಕಾಯ್ದೆಯಡಿ ಪಾರದರ್ಶಕತೆ ಕಾಯ್ದು | 2015-16ನೇ ಸಾಲಿನಿಂದ ಆರ್‌.ಟಿ.ಇ ದಾಖಲಾತಿ ಮತ್ತು ಲಾಟರಿ 
ಕೊಳ್ಳಲಾಗದಿರುವುದು ಸರ್ಕಾರದ ಗಮನಕ್ಕೆ | ಪ್ರಕ್ರಿಯೆಯನ್ನು ಆನ್‌ಲೈನ್‌ ಮೂಲಕ ಮಾಡಲಾಗುತ್ತಿದ್ದು, 
ಬಂದಿದೆಯೇ; ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲಾಗಿದೆ. 

ಈ) ಹಾಗಿದ್ದಲ್ಲಿ, ನಿಯಮ ಉಲ್ಲಂಘಸಿದವರ ವಿರುದ್ಧ 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; ಅನ್ವಯಿಸುವುದಿಲ್ಲ 

ಉ | ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಯಾವ 
ಸಮಯದಲ್ಲಿ ಅರ್ಜಿಗಳನ್ನು ಫೆಬ್ರವರಿ-2022ರ ಮಾಹೆಯಲ್ಲಿ ಅರ್ಜಿಗಳನ್ನು 
ಅಹ್ವಾನಿಸಲಾಗುವುದು? ened 

ಇಪಿ 408 ಪಿಜಿಸಿ 2021 

ಬಿ. ಶ್‌] 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 


ಸಕಾಲ ಸಚಿವರು. 


< ನುಬಂದ ಎ 


‘ PROCEEDINGS OF GOVERNMENT OF KARNATAKA 


Sub: Admission of ‘children belonging to disadvantaged group and 
weaker section under section 12(1) (c) of the Right of 
Children to Free and Compulsory Education act 2009, in unaided 
non-minority schools. 
Read: 1) The Right-of Children to Free and Compulsory Education 
Act- 2009. 
2) The Karnataka Right of Children to Free and Compulsory 
Education Rules 2012. 
3} Proceedings of the High Power Committee meeting held 
Under the Chairmanship of the Chief Secretary to Government 
of Karnataka on 05-05-2012. 
4).Government NOTIFICATION No: ED 27 MAHITI 2012, 
Dated:08-05-2012. 
5) Circular issued by the Commissioner for Public 
Instruction, Bangalore No: RTE/01/2012-13. Dated:10-05-2012. 
‘6}Go-No: ED 27 MAHITI 2012. Dated: 18-03-2013. 
7) Commissioner of Public Instruction, Bangalore letter no. C7 (8) 
PraShiAa/ RTE/ Dakhalathi/473/2015-16; Dated: 21-01-2016. 


. The Right of Children to Free and Compulsory Education. Act 2009, read 
at (1) above came into force throughout the country on 01-04-2010 as per the 
Governmentof India Notification No. S.0. 427(E) Dated: 16-02-2010. 


In ‘exercise of powers conferred by sub-section (1) of section 38 of the 
RTE ‘Act 2009, the Government of Karnataka issued notification No: ED 77 
YOYOKA.2010:dated: 28-04-2012 framing Rules read at (2} above to implement 
the said:Act. -” 

High Power Committee meeting held on 05-05-2012 read at (3) above, 
under'‘the Chairmanship of the Chief Secretary to Government of Karnataka for 
implementation of the Karnataka Right of Children to Free and Compulsory 
Education Rules 2012, suggested guidelines for implementation of the said-act. 


Government issued a notification read at (4} above fixing the maximum 
per child cost of Rs. 11,848/- (Rupees Eleven Thousand Eight Hundred and 
Forty. Eight Only} to Children ‘admitted to Primary classes and Rs. 5924/- 
(Rupees Five Thousand Nine Hundred Twenty Four only} to Children admitted 
to-Pre-primary classes. is 


Detailed guidelines were issued vide circular dated: 10-05-2012 read at 


(5) above, explaining the process of admission in un-aided non-minority 
schools. 


Government issued order dated:18-03-2013 read at (6) above identifying 
the disadvantaged group and weaker section and fixing the maximum ann . 
income limit up to Rs. 3.5 lakhs. 


Applications have been received from the public to consider the 
criterion of BPL for allotment of seats under RTE Quota. Many circulars have 
been issued from time to time about the entry class, admissible age, 
neighbourhood etc. 


In view ofthe experiences during the course: of-implementation-of RTE 
Act, it is felt necessary to revise circulars and-Government:Orders and to issue 
comprehensive-order for-effective implementation of the RTE Act-2009. 

In the letter read at (7) above the Commissioner of Public Instruction, 
has ‘sent a proposal. to government to modify the Age of the child, 
Neighbourhood and Disadvantaged group & weaker section accordingly 
the following order. 


In exercise of powers conferred by sub-section (2) of section 35 of the 
RTE Act 2009 (Central Act 35 of 2009) the Government of Karnataka issues 
following guidelines ‘superseding such of the previous circulars and 
Government orders,.which are contrary to this order. 


GOVERNMENT ORDER:NO: ED.51 PGC 2016 (P). 
DATED:08-02-2016. 
Under the circumstances explained above, following guidelines are 
issued relating to admissible age, neighbourhood, selection process for 
admission of children under section 12(1)(c) of the RTE Act 2009. 


The schools claiming minority educational institution status should be 
required to upload the copy of the certificate from the competent authority. 
Copies of all such certificates should be sent to Director (Urdu and Other 
Minority Language) for verification: and confirmation. within a week. All such 
schools having valid certificates from competent authority shall be outside the 
purview of RTE quota. 


Age of the child 

Under Section 3 of the RTE Act, Free and Compulsory Education is for Children 
inthe age group of 6-14 years. But Sections 11 and 12 of the said Act makes 
provision for pre-school education where a school specified in clause (n) of 
Section (2) imparts pre-school education, the provisions of clauses (a} to (c) 
shall apply for admission to-such pre-schoot education. Hence the state hereby 
declares that 3 years 10 months to 4 years 10 months for entry to LKG, &5 


fo 


years 10 months to 6 years 10 months for entry to 1° standard as on 1° of June 
of the Academic Year as per the provisions of Section 20 of the Karnataka 
Education Act-1983 R/W the Right of Children to Free and Compulsory 
Education Act-2009. This age limit applies from the year 2016-17 to children 
seeking admission under section 12(1)(c) of the said-Act. 


Neighbour hoed 


The provision regarding neighbourhood schools as specified-in-Rule-4 of 
the Karnataka Right of Children to-Free and Compulsory Education Rules-2012 
apply to such admissions. In case of rural area 1 km frem the 
habitation/village for classes 1 to 5 and in urban area, the area of the 
neighbourhood’ shail be the area of ward notified for the purpose of 
governance of the local authority. Distance of 1 km will not apply in urban 
area. 

Parents residing in the neighbourhood can apply maximum five schools 
giving preference only to schools located in the neighbourhood. 


In urban areas if a ‘ward has government school, aided school and 
unaided RTE quota school (ie, unaided school not having minority educational 
institution status), the parents residing in that ward may ‘seek admission for 
their children in any of such schools in that ward including admission in the 
unaided school under RTE quota. 


If a ward does has only government school and J or aided school but 
does not has an unaided RTE quota school, the parents residing in that ward 
cannot seek admission for their children under RTE quota in any unaided 
school outside that ward. 


Only inthe event of ward not having any school, the parents residing in 
that ward may seek admission for their children under RTE‘quota in an unaided 
schoo in neighbouring ward.....: 


sem 


PR 


Norms prescribed above for mapping, admission in the neighbourhood 
in urban. areas will apply to mapping, admission in schools located in 4 
habitation or a village in rural areas. i 


Income Proof 
Income proof should. be submitted only by the parents not belonging to 


Scheduled caste or Scheduled Tribe or Category-l Communities: Rarenits: 
belonging to scheduled Caste or Scheduled Tribe or Category“ Shall-subrait 
caste certificate. 


For the CUTDGER of establishing place of residence of parents they 
should furnish details (number, address, and locality) of their EPIC Card 
(Election Photo Identity Card) or Aadhar Card or Aadhar enrollment 
Acknowledgement Slip. No other document for establishing residence should 
be-accepted. 


Parents should not be asked to upload copies of above indicated 
document for residence proof or income certificate:for income proof. Instead 
they can provide the details of the same in online form. There after the... 
department, with the help of NIC should organize verification of the data in 
bateh-mode from UIA, office of the Chief Electoral Officer and database of 
AtalJana. Snehi Kendras. 


If the parents uploaded any incorrect information and the same is found 
in the batch mode verification, they should be informed through SMS on their 
mobile phones giving 3 to 5 days time to carry out-the corrections online. 


For the ‘above purpose the government notifies that the child belonging 
to disadvantaged group shall include; 
. Orphan 
. HN affected/infected child 
. Transgender 
. Child with special needs 
Migrant and street child 
. Scheduled Caste 
. Scheduled Tribe : 

Category | 

. Category il A 
10. Category Il B 
11.Category Ill A 
12.Category Ill B 


DoxNoovswnNe 


pe 


Various castes/tribes constituting categories, mentioned in Sl. No. 6 to 
SL.No. 12, shall be as prescribed by Social Welfare Department from time to 
time. 


Children belonging to categories cited at Sl. No. 1to5 residing in the 
neighbourhood shall be given admission directly under RTE quota at the 1° 
instance before going to lottery process. 


The Government further notifies that the child belonging to weaker 
section means, child: belonging+oall-other castes’ & coninunities residing in 
Karrataka- excluding those categorized as disadvantaged group and whose 
parents or guardians annual income is less than Rs. 3.5. lakhs (Rupees Three 
lakhs and Fifty Thousand) 


Selection Process 

Unaided schools shall earmark at-least 25% of their strength of the entry 
class as on 30" September of the previous year ‘in. conformity. with figures 
mentioned in UDISE. Qut of 25% of the seats, 7.5% of seats shall be provided 
to children belonging to Scheduled Caste and 1.5% of seats to Children 
belonging to Scheduled Tribe. The batance of 16% seats shall be provided to 
other Categories ‘of children belonging to disadvantaged group and children 


Parents seeking admission under RTE quota have to apply through 
online. Those who’ have no access to internet can approach with required 
documents either the Head Teacher or the Block Education Officer concerned 
and get their application processed through online. 


Applications received shall be scrutinized through software in batch 
mode electronically and SMS shall be sent to the parents concerned in batch 
mode to rectify the mistakes, either through internet directly or through the 
jurisdictional Block Education Officer, within the stipulated:-time. 


Parents can approach ‘the jurisdictional Block Education Officer with 
required documents for rectification of those mistakes which cannot be 
rectified through software. 


After causing thorough verification of relevant documents, the BEO 
concerned shall upload the entries. List of eligible candidates shalf be 
generated through online software. 


While considering the applications of children belonging to 
Disadvantaged Group & Weaker Section, the applications of children whose 
parents’ or guardian’s annual income is equal to or less than Rs. 01 lakh shall 


5 


TRATFSEHE 


REE 


be given 1° preference. If seats'are available, 2° preference shall be given to 
the applications of ‘children whose parents’ or guardian’s annual income is 
above Rs. 01 lakh but below Rs 3.5 lakhs. 


If sufficient number of applications from children belonging to SC has 
not been received, then those seats shall be filled from among children 
belonging to ST and vice versa. If the SC & ST quota remains unfilled, then it 
will be added to remaining categories of children belonging to disadvantaged 
group and weaker section as-defined in-Rule 2(e}-& 2(f}-of-the Rules. Incase, 
the seats earmarked for such ‘other-categories ‘of children remain unfilled, 
these: seats-shalF-be filled’ from among children from Scheduled Caste and 
Scheduled Tribe. 


The process of admission Under Section 12(1) (c) of the RTE Act is 
processed at district level through online lottery with the help of ‘software 
developed for the purpose, in consultation with NIC. 


Maximum -per Child-Expenditure: fixed in Government Notification No. 


.ED 27 Mahiti 2012 Dated: 08-05-2012 read at (4) above continues till further 


orders. 
By order and:in‘the name of the 
‘-GovernorofKarnataka, 


Under Secretary to Government, 
$e Education Department (Primary). 
| 
To @ , 
The Compiler Karnataka Gazette, Bangalore - for publication in the Gazette 
extra-ordinary and to.supply 500 copies to Primary-A Section of Education 
Department, M.S. Building, Bengaluru-560001 


Copy:to: 

1) The Commissioner for Public Instruction, New Public Offices, 
Nrupathunga Road, Bengaluru-560001 

2) The Additional Commissioner for Public Instruction, Kalburagi 

3) The Additional‘Commissioner for Public Instruction, Dharwad 

4} Director (Primary Education), Department of Public Instruction; New 
Public Offices, Nrupathunga Road, Bangalore-560001 - - 

5} Director, Department of Public Instruction, Kalburagi / Dharwad 

6} All DDPls, Department of Public Instruction 

7) All BEOs, Department of Public Instruction “ough, MM DDPLs 
8) Office Copies / Extra Copies 


ಆಯುಕ್ತರ ಕಛೇರಿ, ಹೊಸ ಸಾರ್ವಜನಿಕ ಕಟ್ಟಡಗಳು, ನೃಪತುಂಗ ರಸ್ತೆ, ಬೆಂಗಳೂರು-1 
ಸಂಖ್ಯೆ: ಪ್ರಾಶಿಅ/ಆರ್‌.ಟಿ.ಇ/ಪ್ರವೇಶ ಪ್ರಕ್ರಿಯೆ2021-22/2020-21 ದಿ : 08.02.2021 
ಆ ಸುತ್ತೋಲೆ « 


ವಿಷಯ:-2021-22 ನೇ ಸಾಲಿಗೆ ಶಿಕ್ಷಣ ಹಕ್ಕು ಕಾಯಿದೆ-2009 ರ ಸೆಕ್ಷನ್‌ 
120)(ಬಿ) ಮತ್ತು ಸೆಕ್ಷನ್‌ 12(1) (ಸಿ)ಅಡಿ ಪ್ರವೇಶ ಪ್ರಕ್ರಿಯೆಯ ಬಗ್ಗೆ 

ಉಲ್ಲೇಖ:- 1 ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯಿದೆ 2009 
ಕಾಯಿದೆ-2009. 


2. ಕರ್ನಾಟಕ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು 
ನಿಯಮಗಳು 2012 


3. ಕರ್ನಾಟಕ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು 
(ತಿದ್ದುಪಡಿ) ನಿಯಮಗಳು 2018 
4. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 608 ಪಿಜಿಸಿ 2016 
ದಿನಾಂಕ: 12.12.2016 
5. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 204 ಪಿಜಿಸಿ 2017 
ದಿ: 04.03.2017.ಮತ್ತು ದಿನಾಂಕ: 06.03.2017 
6. ಸರ್ಕಾರದ ಆದೇಶ ಸಂ: ಇಡಿ: 36 ಪಿಜಿಜಿ 2018 ದಿ: 23.1.2018 
7. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 101 ಪಿಜಿಸಿ 2019 ದಿನಾಂಕ: 
27.02.2019 


8. ಈ ಕಛೇರಿಯ ಸುತ್ತೋಲೆ ಸಮಸಂಖ್ಯೆ ದಿನಾಂಕ : 19.1.2021 
sk 
2021-22 ನೇ ಸಾಲಿನಲ್ಲಿ ಶಿಕ್ಷಣ ಹಕ್ಕು ಕಾಯಿದೆಯ ಸೆಕ್ಸನ್‌ 120) (ಬಿ) ಮತ್ತು 12(1)(A) 
ಅಡಿ ಪ್ರವೇಶ ಪ್ರಕ್ರಿಯೆ ನಡೆಸಲು ಉಲ್ಲೇಖ (7) ರ ಸರ್ಕಾರದ ಆದೇಶದಂತೆ ನೆರೆಹೊರೆಯನ್ನು ಈ 


ಕೆಳಕಾಣಿಸಿದಂತೆ ವ್ಯಾಖ್ಯಾನಿಸಲಾಗಿದೆ. 
ನೆರೆಹೊರೆ : 


i ಗ್ರಾಮೀಣ ಪ್ರದೇಶಗಳಲ್ಲಿ ಸಂಬಂಧಿಸಿದ ಕಂದಾಯ ಗ್ರಾಮದ ಭೌಗೋಳಿಕ ಗಡಿ; 
ii. ಶಾಲೆ ಇರುವ ನಗರ ಸಭೆ, ಟೌನ್‌ ಮುನಿಸಿಪಲ್‌ ಫೌನ್ನಿಲ್‌ ಮತ್ತು ಪಟ್ಟಣ ಪಂಚಾಯಿತಿಯ 
ಭೌಗೋಳಿಕೆ ಗಡಿ; 


ii: ಮಹಾನಗರ ಪಾಲಿಕೆಗಳು ಹಾಗೂ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರತಿ 
ವಾರ್ಡ್‌ನ ಭೌಗೋಳಿಕ ಗಡಿ. 


ಈಗಾಗಲೇ ಉಲ್ಲೇಖ (8) ರಂತೆ ಪೂರ್ವ ಸಿದ್ಧತೆ ಬಗ್ಗೆ ಕಳುಹಿಸಿರುವ ಸುತ್ತೋಲೆಯನ್ನು 
ಮುಂದುವರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು (ಆಡಳಿತ) ಈ ಕೆಳಕಾಣಿಸಿದ 
ಕ್ರಮಗಳನ್ನು ತೆಗೆದುಕೊಳ್ಳಲು ತಿಳಿಸಿದೆ. 
1 ನೆರೆಹೊರೆಯಲ್ಲಿರುವ ಯಾವುದೇ ಶಾಲೆಯನ್ನು ಕೈಬಿಡದಂತೆ ಎಲ್ಲಾ ಸರ್ಕಾರಿ, ಬಿ.ಬಿ.ಎಂ.ಪಿ. 
ಶಾಲೆಗಳು ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳನ್ನು ಮ್ಯಾಪ್‌ ಮಾಡುವುದು. 


2. ಅಲ್ಲಸಂಖ್ಯಾತ ಘೋಷಣಾ ಪತ್ರ ಪಡೆದಿರುವ ಈಗಾಗಲೇ ಮುಚ್ಚಿರುವ ಮತ್ತು ನ್ಯಾಯಾಲಯದ 
ತಡೆಯಾಜ್ಞೆ ಪಡೆದಿರುವ ಶಾಲೆಗಳನ್ನು ಪಟ್ಟಿಯಿಂದ ಕೈಬಿಡುವುದು. 

3. ಎಲ್‌.ಕೆ.ಜಿ. ಮತ್ತು ಯುಕೆ.ಜಿ ತರಗತಿಗಳನ್ನು ಮಾತ್ರ ನಡೆಸುವ ಶಾಲೆಗಳನ್ನು ಪಟ್ಟಿಯಲ್ಲಿ 
ಸೇರಿಸಬಾರದು. 


ಅಲ್ಪಸಂಖ್ಯಾತವಲ್ಲದ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ದಿ: 31.12.2020 
ರಲ್ಲಿದ್ದಂತೆ ಎಲ್‌.ಕೆ.ಜಿ. ಮತ್ತು 1 ನೇ ತರಗತಿಯ ಒಟ್ಟು ದಾಖಲಾತಿ ಸಂಖ್ಯೆಯನ್ನು ಎಸ್‌.ಎ.ಟಿ.ಎಸ್‌ 
ತಂತ್ರಾಂಶದ ಆಧಾರದ ಮೇಲೆ ಪರಿಗಣಿಸಲಾಗುವುದು. 


2021-22ನೇ ಸಾಲಿನಲ್ಲಿ ಕಾಯ್ದೆಯ ಸೆಕ್ಷನ್‌ 12(1) (ಬಿ) ಮತ್ತು 12(1)(ಸ) ಅನ್ನ್ವಯ ಪ್ರವೇಶ 
ಪ್ರಕ್ರಿಯೆಗೆ ನಿಗಧಿಪಡಿಸಿದ ವೇಳಾಪಟ್ಟಿಯನ್ನು ಈ ಸುತ್ತೋಲೆಗೆ ಲಗತ್ತಿಸಿದೆ. ವೇಳಾಪಟ್ಟಿ ಪ್ರಕಾರ 
ಸಂಬಂಧಿಸಿದ ಪ್ರಾಧಿಕಾರ ಸಕಾಲಿಕ ಕ್ರಮ ತೆಗೆದುಕೊಳ್ಳುವುದು. ಆನ್‌ಲೈನ್‌ ತಂತ್ರಾಂಶದಲ್ಲಿ ಅರ್ಜಿಗಳನ್ನು 
ಸ್ಟೀಕರಿಸಲು ಅನುಕೂಲವಾಗುವಂತೆ ಹಿಂದಿನ ವರ್ಷದಂತೆ ಅಗತ್ಯ ಗಣಕಯಂತ್ರ ಬಯೋಮೆಟ್ರಿಕ್‌ ವ್ಯವಸ್ಥೆ 
ಮಾಡಿಕೊಳ್ಳುವುದು. 


ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ನಾನಿಸುವ ಮೊದಲು ನೆರೆಹೊರೆಯಲ್ಲಿ ಸರ್ಕಾರಿ ಅಥವಾ 
ಅನುದಾನಿತ ಶಾಲೆ ಇಲ್ಲದಿರುವುದನ್ನು ಖಾತರಿ ಪಡಿಸಿಕೊಂಡು  ನೆರೆಹೊರೆಯಲ್ಲಿರುವ 
ಅಲ್ಲಸಂಖ್ಯಾತವಲ್ಲದ ಅಧಿಕೃತ ಅನುದಾನ ರಹಿತ ಶಾಲೆಗಳ ಅಂತಿಮ ಪಟ್ಟಿ ಹಾಗೂ ಸದರಿ 
ಶಾಲೆಗಳಲ್ಲಿ ಶಾಲಾವಾರು ಶೇಕಡಾ 25ರ ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳ ಸಂಖ್ಯೆಯನ್ನು 
ಜಿಲ್ಲೆಯ ವೆಬ್‌ ಸೈಟಿನಲ್ಲಿ ಪ್ರಕಟಿಸುವುದು. 


ಅನುದಾನಿತ ಶಾಲೆಗಳಲ್ಲಿ ಅನುದಾನದ ಅನುಪಾತಕ್ಕೆ ಅನುಗುಣವಾಗಿ ಸೆಕ್ಷನ್‌ 12(0(ಬಿ) ಅಡಿ 
1ನೇ ತರಗತಿಗೆ ಶಾಲಾವಾರು ಶೇಕಡಾ 25ರ ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳ ಮಾಹಿತಿಯನ್ನು 
ವೆಬ್‌ಸೈಟಿನಲ್ಲಿ ಪ್ರಕಟಿಸುವುದು. 


ನೆರೆಹೊರೆ ಶಾಲೆಗಳಿಗೆ ಸಂಬಂಧಿಸಿದಂತೆ ನಿಗಧಿತ ಅವಧಿಯಲ್ಲಿ ಆಕ್ಷೇಪಣೆಗಳನ್ನು ಸ್ವೀಕರಿಸಿ, 
ದತ್ತಾಂಶ ಪರಿಶೀಲಿಸಿ, ನೈಜತೆಯನ್ನು ಖಾತರಿ ಪಡಿಸಿಕೊಂಡು ತಂತ್ರಾಂಶದಲ್ಲಿ ಅಪ್‌ಲೋಡ್‌ 
ಮಾಡುವುದು. 


ಅರ್ಜಿ ಸಲ್ಲಿಸುವ ಕ್ರಮ ಹಾಗೂ ಪರಿಶೀಲನೆ : 


ಶಿಕ್ಷಣ ಹಕ್ಕು ಕಾಯಿದೆಯಡಿ ಖಾಸಗಿ ಶಾಲೆಗಳಲ್ಲಿ ಉಚಿತ ಸೀಟಿಗಾಗಿ ಪ್ರವೇಶ ಕೋರುವ ಮಗು 
ಮತ್ತು ತಂದೆ ಅಥವಾ ಶಾಯಿಯ ಆಧಾರ್‌ ಕಾರ್ಡ್‌, ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ 
ಕಡ್ಡಾಯ. ಶಿಕ್ಷಣ ಹಕ್ಕು ಕಾಯಿದೆ ಅಡಿಯಲ್ಲಿ ಸೀಟು ಬಯಸುವ ಪಾಲಕರು ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ಉಪನಿರ್ದೇಶಕರ ಕಛೇರಿಗಳಲ್ಲಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿಗಳಲ್ಲಿ 
ಉಚಿತವಾಗಿ ಅಥವಾ ಸರ್ಕಾರದ ಪಾವತಿ ಕೇಂದ್ರಗಳಾದ ಬೆಂಗಳೂರು ನಗರದಲ್ಲಿ, ಬೆಂಗಳೂರು-ಒನ್‌, 
ಇತರೆ ನಗರ ಪ್ರದೇಶಗಳಲ್ಲಿ ಕರ್ನಾಟಕ-ಒನ್‌, ತಾಲ್ಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಆಟಲ್‌ಜೀ 
ಜನಸ್ನೇಹಿ ಕೇಂದ್ರಗಳ ಮೂಲಕ ಆನ್‌ಲೈನ್‌ನಲ್ಲಿ ಶಾಲೆಗಳ ಆದ್ಯತೆ ನಮೂದಿಸಿ ಅರ್ಜಿಯನ್ನು 


2 


. ಸಲ್ಲಿಸಬಹುದು. ತಂದೆ/ತಾಯಿ/ಪಾಲಕರ ಬಳಿ ಸ್ವಂತ ಮೊಬೈಲ್‌ ಘೋನ್‌ ಮತ್ತು ಇಂಟರ್‌ನೆಟ್‌ ಸೌಲಭ್ಯ 
ಲಭ್ಯವಿದ್ದಲ್ಲಿ ಆನ್‌ಲೈನ್‌ ಮುಖಾಂತರ ನೇರವಾಗಿ ಅರ್ಜಿ ಸಲ್ಲಿಸಬಹುದು. 


ಜಾತಿ ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಆರ್‌.ಡಿ. ಸಂಖ್ಯೆಯನ್ನು 
ನಿಗಧಿತ ಕಾಲಂನಲ್ಲಿ ಸರಿಯಾಗಿ ನಮೂದಿಸುವುದು. ಈ ದಾಖಲೆಗಳನ್ನು ಆಪ್‌ಲೋಡ್‌ ಮಾಡುವ 
ಅವಶ್ಯಕತೆ ಇಲ್ಲ. ಅರ್ಜಿ ಸಲ್ಲಿಸುವಾಗಲೇ ತಂತ್ರಾಂಶದ ಮೂಲಕ ನಿಜಕಾಲಿಕ (ಣೀಣ| ಗ) ಪರಿಶೀಲನೆ 
ನಡೆಸಿ, ಸದರಿ ದಾಖಲೆಗಳ ನೈಜತೆಯನ್ನು ಖಾತರಿ ಪಡಿಸಿಕೊಳ್ಳಲಾಗುವುದು. 


ವಶೇಷ ಮೀಸಲಾತಿ : 


ವಿಶೇಷ ಪ್ರವರ್ಗದಡಿ ಮೀಸಲಾತಿ ಕೋರುವ ಪೋಷಕರು ಸೂಕ್ತ ಕಾಲಂನಲ್ಲಿ ನಿರ್ದಿಷ್ಟವಾಗಿ 
ಮೀಸಲಾತಿ ಕೋರಿರುವ ಪ್ರವರ್ಗವನ್ನು ನಮೂದಿಸುವುದು ಹಾಗೂ ಸದರಿ ಪ್ರವರ್ಗಕ್ಕೆ ಸಂಬಂಧಿಸಿದ 
ದಾಖಲೆಯನ್ನು ತಂತ್ರಾಂಶದಲ್ಲಿ ಆಪ್‌ಲೋಡ್‌ ಮಾಡುವುದು. 


ಅನಾಥ ಮಗು, ವಿಶೇಷ ಅಗತ್ಯತೆಯುಳ್ಳ ಮಗು (ಸಿ.ಡಬ್ಲೂ $ಸ್‌.ಎನ್‌), ಹೆಚ್‌.ಐ.ವಿ. ಸೋಂಕಿತ 
1 ಭಾದಿತ ಮಗು, ವಲಸೆ ಮತ್ತು ಬೀದಿ ಮಗು, ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತ 
ಕುಟುಂಬದ ಮಗು, ಮಂಗಳಮುಖಿ ಇತ್ಯಾದಿ ವಿಶೇಷ ಪ್ರವರ್ಗದಡಿ ಮೀಸಲಾತಿ ಕೋರಿ ಸಲ್ಲಿಸಿರುವ 
ಅರ್ಜಿಗಳ ಮತ್ತು ದಾಖಲೆಗಳ ನೈಜತೆಯನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖುದ್ದಾಗಿ ಮೂಲ 
ದಾಖಲೆಗಳೊಂದಿಗೆ ತಾಳೆ ನೋಡಿ, ಪರಿಶೀಲಿಸಿ ಸರಿಯಿದ್ದಲ್ಲಿ ಮಾತ್ರ ದಾಖಲೆಯನ್ನು ಸ್ಕಾನ್‌ ಮಾಡಿ 
ಅಪ್‌ಲೋಡ್‌ ಮಾಡುವುದು. 


ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಮತು ದುರ್ಬಲ ವರ್ಗದ ಮಕ್ಕಳ ದೃಢೀಕರಣ ಮತು ಪರಿಶೀಲನೆ : 


1. ಶಿಕ್ಷಣ ಹಕ್ಕು ಕಾಯಿದೆ ಅಡಿ ಪ್ರವೇಶದ ಉದ್ದೇಶಕ್ಕಾಗಿ ಬರಗಾಲದ ಕಾರಣ ದಿನಾಂಕ 
01.04.2015 ರಂದು ಅಥವಾ ತದನಂತರ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ 
ಮಕ್ಕಳನ್ನು ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಗುಂಪಿಗೆ ಸೇರಿದ ಮಕ್ಕಳು ಎಂದು 
ಪರಿಗಣಿಸಲಾಗುವುದು 


3 ಸೀಟು ಹಂಚಿಕೆಯಾದಂತಹ ಅನಾಥ ಮಗು, ವಿಶೇಷ ಅಗತ್ಯತೆಯುಳ್ಳ ಮಗು 
(ಸಿ.ಡಬ್ರ್ಯೂ.ಎಸ್‌.ಎನ್‌), ಹೆಚ್‌.ಐ.ವಿ. ಸೋಂಕಿತ /ಭಾದಿತ ಮಗು, ವಲಸೆ ಮತ್ತು ಬೀದಿ 
ಮಗು, ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ ಮಗು, 
ಮಂಗಳಮುಖಿ ಇತ್ಯಾದಿ ವಿಶೇಷ ಪ್ರವರ್ಗದಡಿ ಪ್ರವೇಶ ಪಡೆಯುವ ಮೊದಲು ಸೂಕ್ತ 
ಪ್ರಮಾಣ ಪತ್ರವನ್ನು ಪರಿಶೀಲನೆಗಾಗಿ ಒದಗಿಸತಕ್ಕದ್ದು. 


3. ವಿಶೇಷ ವರ್ಗ ಮತ್ತು ದುರ್ಬಲ ವರ್ಗವೂ ಸೇರಿದಂತೆ ಅನಾನುಕೂಲ ಪ್ರವರ್ಗದ ಮೀಸಲಾತಿ 
ಕೋರುವ ಪ್ರಮಾಣ ಪತ್ರಗಳು ಮತ್ತು ಪ್ರಮಾಣ ಪತ್ರ ವಿತರಿಸುವ ಹಾಗೂ ಅಂತಹ 
ಮೀಸಲಾತಿಯನ್ನು ಪರಿಶೀಲಿಸುವ ಸಕ್ಷಮ ಪ್ರಾಧಿಕಾರಗಳನ್ನು ಈ ಕೆಳಕಾಣಿಸಿದ ಪಟ್ಟಿಯಲ್ಲಿ 
ವಿವರಿಸಲಾಗಿದೆ. 


ಕ್ರಸಂ ಪ್ರವರ್ಗ ಬದಗಸಚೀಕಾದ ಫಾಕ್‌ ದಾಪಕ ನಾಡುವಸಕ್ಷಮ ಪ್ರಾಧಿಕಾರ ಫಕಕವನಾ ಪ್ರಾಧಿಕಾರ | 
ದಾಖಲೆ | 


! ಅಥವಾ ಪರೀಕ್ಷಾ ಕೇಂದ್ರಗಳ 


| ಪ್ರಮಾಣ ಪತ್ರಗಳ ಆಧಾರ, ಜಿಲ್ಲಾ 
| ಮಟ್ಟದ ಸರ್ಜನ್‌ ಅಥವಾ ಜಿಲ್ಲಾ 


ವೈದ್ಯಾಧಿಕಾರಿಗಳು 
\ 3, ಪಮಾಣ ಜಿಲ್ಲಾ ನಿದ 
| ಉಪನಿರ್ದೇಶಕರು. ಮಹಿಳಾ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
| ಮಕ್ಕಳ ಅಭಿವೃದ್ದಿ ಇಲಾಖೆ. ಅಥವಾ ಉಪನಿರ್ದೇಶ 
4 Tosa —srag Ta ತನನನ | ಜಲ್ಲಾ ಹತ್ತದ ಸರನ್‌ ವಲ] ಕರ(ಲಡಂತ 
ಉಳ್ಳ ಮಗು ಪತ್ರ | ಚೇತನರ ನಿರ್ದೇಶನಾಲಯದ ಜಿಲ್ಲಾ 
' ವಿಕಲಚೇತನರ ಕಲ್ಕಾಣ ಅಧಿಕಾರಿ 
3 ಲಸ ಮತ್ತು |ಫ ಮತ್ತು ಬೀದಿ ಸಿ.ಡಿ.ಪಿ.ಒ. ಅಥವಾ 
ಬೀದಿ ಮಗು ಮಗುವಿನ ಪ್ರಮಾಣ ಬಿಇಒ. ಅಥವಾ ಕಾರ್ಮಿಕ 
ಪತ್ರ | ನಿರೀಕ್ಷಕರು 
"ಎ, | ದಿನಾಂಕ: ರೈ ಆತ್ಮಹತ್ಯೆ ' ಉಪ ವಿಭಾಗಾಧಿಕಾರಿಗಳು ತ್ತು 
01/04/2015 ರ |ಪರಿಹಾರ ಸಮಿತಿ | ಸಹಾಯಕ ಕೃಷಿ ನಿರ್ದೇಶಕರು 
ಸಂತರ ಬರಗಾಲದ | ನೀಡುವ ಪ್ರಮಾಣ ಪತ್ರ 
ಕಾರಣ ಆತ್ಮಹತ್ಯೆ | 
ಮಾಡಿಕೊಂಡ | 
| ರೈತರ ಮಕ್ಕಳು | 
6. F ರಿಶಿಷ್ಟ ಜಾತಿ ನಿರ್ಡೇಶಕರು, 


ಅಟಲ್‌ಜಿ ಜನಸ್ನೇಹಿ 
ಕೇಂದ್ರ 

ನಿರ್ದೇಶಕರು, | 
ಅಟಲ್‌ಜಿ ಜನಸ್ನೇಹಿ 
ಕೇಂದ್ರ 

ನರ್ಡ್‌ಶಕರು, ಅಟಲ್‌ಜಿ ' 
ಜನಸ್ನೇಹಿ ಕೇಂದ್ರ 


ಪ್ರವರ್ಗ 1 2ಎ, 
2ಬಿ, 3ಎ ಮತ್ತು 3 


ಬಿ 
|] ದುರ್ಬಲ ವರ್ಗ 


4, ಕ್ರಮಸಂಖ್ಯೆ (6)ರಿಂದ (9)ರ ವರೆಗಿನ ಅರ್ಜಿದಾರರು ಅರ್ಜಿ ಸಲ್ಲಿಸುವಾಗ ಪ್ರಮಾಣ ಪತ್ರಗಳ 
ನೈಜತೆ ಮತ್ತು ವಿವರಗಳ ದೃಡೀಕರಣಕ್ಕಾಗಿ ಅಟಲ್‌ಜಿ ಜನಸ್ನೇಹಿ ಕೇಂದ್ರ ವಿತರಿಸಿರುವ 
ಪ್ರಮಾಣ ಪತ್ರದ ಸರಿಯಾದ ಆರ್‌.ಡಿ. (R.D.) ಸಂಖ್ಯೆಯನ್ನು ನಮೂದಿಸತಕ್ಕದ್ದು. ತಂತ್ರಾಂಶದ 
ಮೂಲಕ ಅಟಲ್‌ಜಿ ಜನಸ್ನೇಹಿ ಕೇಂದ್ರದೊಂದಿಗೆ ನಡೆಸುವ ಪರಿಶೀಲನೆ ನಿಜಕಾಲಿಕ(Real 
tiMe)ವಾಗಿರುತ್ತದೆ. 


ನರ್ಡ್‌ಶಕರು, ಅಟಲ್‌ಜಿ 
ಜನಸ್ನೇಹಿ ಕೇಂದ್ರ 


- 5. ವಾಸಸ್ಥಳ ದೃಢೀಕರಣ, ಆಯ್ಕೆ ವಿಧಾನ ಮುಂತಾದ ಪ್ರಕ್ರಿಯೆಗಳನ್ನು ಉಲ್ಲೇಖ(6)ರ ಆದೇಶದಂತೆ 
ಕ್ರಮ ವಹಿಸಲಾಗುವುದು. 
ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ 1-8 ನೇ ತರಗತಿವರೆಗೆ ಕಾಯಿದೆಯ ಸೆಕ್ಷನ್‌ 12(1(ಬಿ) 


ಪ್ರಕಾರ ಸದರಿ ಶಾಲೆ ಸರ್ಕಾರದಿಂದ ಪಡೆಯುವ ಅನುದಾನದ ಅನುಪಾತಕ್ಕೆ ಅನುಗುಣವಾಗಿ ಉಚಿತ 
ಸೀಟುಗಳ ಶೇಕಡ ಪ್ರಮಾಣ ನಿರ್ಧಾರವಾಗುತ್ತದೆ. 2021-22ನೇ ಸಾಲಿನಲ್ಲಿ ಪ್ರಾರಂಭಿಕ ತರಗತಿಯಾದ 
1ನೇ ತರಗತಿಗೆ ನಿಗಧಿತ ಶೇಕಡ 25 ಪ್ರಮಾಣದ ಸೀಟುಗಳಿಗೆ ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಹಾಗೂ 
ದುರ್ಬಲ ವರ್ಗದ ಮಕ್ಕಳಿಗೆ ಸೀಟು ಹಂಚಿಕೆ ಮಾಡಲಾಗುವುದು. 


ಪೋಷಕರಿಗೆ ಎಸ್‌.ಎಂ.ಎಸ್‌ ಸಂದೇಶ : 


ತಂತ್ರಾಂಶದ ಮೂಲಕ ನೈಜತೆ ತಾಳೆ ಆಗದ ಅಪೂರ್ಣ ಅಥವಾ ಕ್ರಮಬದ್ದವಲ್ಲದ ಅರ್ಜಿಗಳ 
ತಂದೆ/ತಾಯಿ ಪೋಷಕರ ಮೊಬೈಲಿಗೆ ದೋಷಗಳನ್ನು ಸರಿಪಡಿಸಲು ಎಸ್‌.ಎಂ.ಎಸ್‌. 
ಕಳುಹಿಸಲಾಗುವುದು. ಸಂಬಂಧಿಸಿದ ಪೋಷಕರು ಸಕಾಲಕ್ಕೆ ಪ್ರತಿಕ್ರಿಯಿಸುವುದು. 


ಕುಂದುಕೊರತೆಗಳ ವಲೇವಾರಿ : 


1 ಶಿಕ್ಷಣ ಹಕ್ಕು ಕಾಯಿದೆಯಡಿ ಪ್ರವೇಶ ಕೋರಿ ಅರ್ಜಿ ಸಲ್ಲಿಸುವಾಗ ಸಮಸ್ಯೆಗಳು ಉಂಟಾದರೆ 
ನ್ಯೂನತೆ ಸರಿಪಡಿಸಲು ತಂತ್ರಾಂಶ ಅಭಿವೃದ್ಧಿ ಪಡಿಸಲಾಗಿದೆ. 

2. ಸದರಿ ತಂತ್ರಾಂಶದಲ್ಲಿ ನಿರ್ದಿಷ್ಟ ದೂರುಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ದಾಖಲಿಸಿ 
ನ್ಯೂನತೆ ಸರಿಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಮೋಷಕರು ಸದರಿ ತಂತ್ರಾಂಶವನ್ನು 
ಸದುಪಯೋಗ ಮಾಡಿಕೊಳ್ಳಬಹುದು. 

ಉಪನಿರ್ದೇಶಕರು(ಆಡಳಿತ), ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಆರ್‌.ಟಿ.ಇ. ನೋಡಲ್‌ ಅಧಿಕಾರಿಗಳು 
ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವುದು. 


ಆಯುಕ್ತರು 


PN ie ಶಿಕ್ಷಣ ಇಲಾಖೆ ಗಿ 


( ರಾಜ್ಯದ ಎಲ್ಲಾ ಉಪನಿರ್ದೇಶಕರು(ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರಿಗೆ ಸೂಕ್ತ 
ತಮಕ್ಕಾಗಿ 

2) ರಾಜ್ಯದ ಎಲ್ಲಾ ಕ್ಷೇತ್ರಶಿಕ್ಷಣಾಧಿಕಾರಿಗಳಿಗೆ (ಉಪನಿರ್ದೇಶಕರು(ಆಡಳಿತ) ಇವರ ಮುಖಾಂತರ) 
ಸೂಕ್ತ ಕ್ರಮಕ್ಕಾಗಿ 

ಪ್ರತಿಯನ್ನು: 

1. ಅಪರ ಆಯುಕ್ತರು, ಧಾರವಾಡ ಮತ್ತು ಕಲಬುರಗಿ ಇವರಿಗೆ ಗೌರವಪೂರ್ವಕವಾಗಿ ಮಾಹಿತಿಗಾಗಿ 

ಸಲ್ಲಿಸಿದೆ. 


2. ಕಛೇರಿ ಪ್ರತಿ. 


2021-22ನೇ ಸಾಲಿಗೆ ಶಿಕ್ಷಣ ಹಕ್ಕು ಕಾಯಿದೆ ಅಡಿ ದಾಖಲಾತಿಗೆ ನಿಗಧಿಪಡಿಸಿರುವ ವೇಳಾಪಟ್ಟಿ 


EE TT 


ಸಾಘ್ಸ್‌ ವೇರ್‌ ಡೆವಲಪ್‌ಮೆಂಟ್‌ ಸೆಂಟರ್‌ 
15-02-2021 | ಸಾಫ್ಟ್‌ ವೇರ್‌ ಡೆವಲಪ್‌ಮೆಂಟ್‌ ಸೆಂಟರ್‌ 


ನಿರ್ವಹಣಾಧಿಕಾರಿಗಳು ಮತ್ತು ಸಂಬಂಧಿಸಿದ ! 

ಜಿಲ್ಲೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸುವುದು. ಉಪನಿರ್ದೇಶಕರು(ಆಡಳಿತು ಹಾಗೂ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳು 

I) ಅರ್‌ ಸನ್ಗಸಲು ಪ್ರಯೋಗಾರ್ಥ ಅವಧಿ (ಟ್ರಿಯಲ್‌) FH ಮೋರು, ಸಾಫ್‌ ವೇರ್‌ ಡೆವಲಪ್‌ಮೆಂಟ್‌ , 


| ತನವ ಇನಗನ ಸಾ ದಾತ] ಅ | ಪೋದು, ಶಾಲಾ ಮುಬನ್ಥರು. ಕ್ಷೇತ 


| ಕೋರಿ ಮೋಷಕರು ಆನ್‌ಲೈನ್‌ನಲ್ಲಿ ಅರ್ಜಿ ಸಲ್ಲಿಸಲು ರಿಂದ ಶಿಕ್ಷಣಾಧಿಕಾರಿಗಳು 
ನಿಗದಿಪಡಿಸಿದ ಅವಧಿ 08-04-2021 | 
—tuas ಮೂಲಕ ಸಲ್ಲಿಸಿದ ಅರ್ಜಿಗಳ ಹಾಕ 0503-2021 ದಾ ಸಾಕಇರಾಖಿ, ಪಂಗಳೂರು ಮತ್ತು 
| ನೈಜತೆ ಪರಿಶೀಲನೆ ರದ | ಸಾಫ್ಟ್‌ ವೇರ್‌ ಡೆವಲಪ್‌ಮೆಂಟ್‌ ಸೆಟಿರ್‌ 
! | 12-04-2021 
= nl ಸತಾ ಫನರ್‌ಗಳ ಮತ್ತು `'ಕೆಮೆಬದ್ದವಲ್ಲದ | 09-03-೨021 ಮೋಷಕರು, ಸಂಬಂಧಿಸಿದ ಕ್ಷೇತ 


10-05-202 


| 


10-05-2021 


17-05-2021 


31-05-2021 


ರ್ವಜನಿಕ ಸಿಕ ಇಲಾಖೆ 
A 


District / Year wise number of children admitted under RTE in Unaided Schools 


2021 
LASS 


2020 


LKG | CLASS 1| TOTAL| LKG | CLASS 1 


SL.No [District 


pe [1 
< pf 
[ns 
pe 


TOT 


hal Bad 
[| 
ii 

pf 
nlm 
M|w 


32 
1 


DistrictName 
BAGALKOTE 


] 8 
F } y p 

N ole ©Llml|wm pe] [nS Kf 

nm M|m | em [sy 

la po [id 
[mlm mlm ಎ. mole El l/l 0 m|olojx wmlola 
— —|m m|=/= [re) [oo [re] - ಇ, el [a 
pe f [NR ಕ್‌ » + NR 

[ಈ] 1 ' WS A 4 


[a] Dm 
2 ನ 
Sse 


‘| ¥/|m 
< [Nl a 


HN 
pl 
Mm 
[el 
1 
[acd Ko) 
kd ojojyo 
pal 


STeTaTSTSTK 
“/m 
[a] 
[-°] 
© 
Ka 


‘Dj O|mio 
nN he] 


£|ಷ %|< 
x] 5 
O0|೨ <> 
z|ax = 
2/22] |313 
[ಇ 33 
—l- 4 
<j < 
22 [3 
[em (sls) 
el 
he 


H 1 ಘ್‌ p 
: }_ § ¥ 
le Pe od ENT ~~ 4 
HR oN [ud 
‘ - KN 
1 1 ನ 
4 b ಪ 


ml[xTor “lm ೦೦ KIN coco mn 4 
NT] ~ [al (D. g [a] fa] 
” ks ] K 
EIEN Alwlan [ w'l-00 Ol qaj<|m 
mlolaN [2 IN N [ ನ್‌ kal 
Mle 1 [ |} IK 
_ . Ll 
N NS =F] ಕ್ರ NN ls Re 
kl Wm ‘o ~~ ~ WwW 
pl [7 
[wT pel KN [ lo ala [ [] 
joj/r [Se [re] “|v pf [) 
[lk] [A] [= 
kf 
mlm NK mols s/n [= mls oT 
oc “-/|«|o ki kl s|m "|| 
ls kl mM K 
po 


“|NimlSl mol cjo/c/on [mle 09 [14] mn NiT/O WN |</O | mwlojes 
“| “| mle [-°] [-<] | [a] [ie © 


Wi N 

y EET] £ 

Nj kel M|Njlo |e [a] f 
[x “/e ~N 


o|v H/lMie 

[Nl mw [=] 

WHEE 
| 


5 
3 ಸ್ತ 
[ke 3| 3 
Ape pe z 
(312/314 ಠ್ಥ ತ o 3g 
~15|5|<|&|o < & [C) 3|2|_ 
S/9|a|z]ol< =| O|« [) ೨|೫ಹ 
|< = = ~|> -1l=|=|2 <lE|E 
2|=s|8| 22 2/21 O| «|2| z|cj|s z|<|0 
|e Elg)<& 4/8] 3|5|5| 2/2 Sl <|>=|< 
z|72|7| 3/23 3|3|68|5|8|3| 312 218 E|3l2 
51 5[5| aj] 2|$|2|2|©|5|5|5 | 5|5|S 
N|m|<lw| vw MO A NjImn eNom owlanloj. 4 
— lel ee (l/l HRN AAI AYA A Al A ia Mle nN 


ಢ ಶಿಕಣ) 
[Y 


ನಿರ್ದೇಶಕರು (ಪೌ; 


